ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಕೆಂಪೇಗೌಡ ಬಸ್‌ ನಿಲ್ದಾಣದ ಆವರಣದ ಸರ್ಕಾರಿ ಸ್ವಾಮ್ಯದ ಮಳಿಗೆ ಬಗ್ಗೆ 
ಶ್ರೀ ಹೆಚ್‌. ಎಂ. ರೇವಣ್ಣ (ವಿಧಾನಸಭೆಯಿಂದ ಚುನಾಯಿತರಾದವರು):- 
322 (189) ಮಾನ್ಯ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕೆಂಪೇಗೌಡ ಬಸ್‌ ನಿಲ್ದಾಣದ ಆವರಣದಲ್ಲಿ ಸರ್ಕಾರಿ ಸ್ವಾಮ್ಯದ ಎಷ್ಟು ಮಳಿಗೆಗಳನ್ನು 
ಬಾಡಿಗೆ ಆಧಾರದ ಮೇಲೆ ನೀಡಲಾಗಿದೆ; 
(ಆ) ಇಲ್ಲಿ ಕೆ.ಎಂ.ಎಫ್‌ ನಂದಿನಿ, ಹಾಪ್‌ಕಾಮ್ಸ್‌ ಮತ್ತು ಬ್ಯಾಂಕಿನ ಎ.ಟಿ.ಎಂ. ಮಳಿಗೆಗಳಿಗೆ ಈ ಹಿಂದೆ ನಿಗಧಿಪಡಿಸಿರುವ ಪರವಾನಿಗೆ 
ಶುಲ್ಕವೆಷ್ಟು; ಈಗ ನಿಗಧಿಪಡಿಸಿರುವ ಪರವಾನಿಗೆ ಶುಲ್ಮವೆಷ್ಟು ; 
(ಇ) ಪ್ರಸ್ತುತ ಮಳಿಗೆಗಳಿಗೆ ಪರಿಷ್ಕರಿಸಿ ನಿಗಧಿಪಡಿಸಿರುವ ದರವು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
(ಈ) ಪ್ರಸ್ತುತ ಪರಿಷ್ಕರಿಸಿರುವ ದರವು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಉತ್ತೇಜನಕ್ಕೆ ಮತ್ತು ರೈತರ ಹಿತದೃಷ್ಟಿಯಿಂದ 


ಮಾರಕವಾಗಿರುವುದಿಲ್ಲವೇ? (ಪೂರ್ಣ ಮಾಹಿತಿ ನೀಡುವುದು) 


